ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 302 | | 
ಸದಸ್ಯರ ಹೆಸರು . } : ಶ್ರೀ ಡಾ: ಚಂದ್ರಶೇಖರ್‌ ಬಿ.ಪಾಟೀಲ್‌(ಪದವಿಧರರ ಕ್ಷೇತ್ರ 
ಉತ್ತರಿಸುವ ದಿನಾಂಕ : 16-07-2019. 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 
3 ಪ್ರ್ನೆ ಉತ್ತರೆ 
ಸಂ. ' . . 
ಈ ಪ್ರಾಢತಾಕಯಕ್ಲ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರಿಗೆ | ಬಂದಿಡೆ. 
.| ಕಳೆದ 9 ವರ್ಷಗಳಿಂದ ಪದವಿ ಪೂರ್ವ ಕಾಲೇಜಿಗೆ 
ಬಡ್ಡಿ ನೀಡದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ« 
ಪ್ರ ಇರರನವ ಸರ ಬತ್ತಮಂರ ವಂಡಾರಾಗರ್ಹ್ಜ ಸರ್ಕಾರದ ಆಧಸಾಚನ ಸಂಖ್ಯೆ ಇಡ 35 ಜಿಒ 
' | ವಯೋನಿವೃತ್ತಿ  ಹೊಂದುತ್ತಿರುವುದು ಸರ್ಕಾರದ [2009 ದಿನಾಂಕ : 15.05.2009ರಲ್ಲಿ ವೃಂದ ಮತ್ತು [ 
ಗಮನಕ್ಕೆ ಬಂದಿದೆಯೇ: : 'ನೇಮಕಾತಿ ನಿಯಮಕ್ಕೆ ಪರಿಷ್ಠರಣೆ ಮಾಡಿ ಶೇಕಡ 
ಫಾ ಕಾರಣಕ್ಕಾಗಿ ಐಕ್ತಹನ್ನಾ 75 ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು 


ಸ್ಥಗಿತಗೊಳಿಸಲಾಗಿದೆ: "ಅದನ್ನು ನಿವಾರಿಸಿ ಯಾವಾಗ 
ಬಡ್ತಿಯನ್ನು ನೀಡಲಾಗುವುದು? 


'ಉಪನ್ಯಾಸಕರ ವೃಂದಕ್ಕೆ ಬಡ್ತಿ ಮೂಲಕ ತುಂಬಲು 


ಕ್ರಮವಹಿಸಲಾಗಿದೆ 


ಹಾಗೂ ಶೇಕಡ 25ರಷ್ಟು ಪ್ರೌಢಶಾಲಾ ಸಹಶಿಕ್ಷಕರ 
ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 


ಅವಕಾಶ "ಕಲ್ಪಿಸಲಾಗಿದೆ. ಅದರಂತೆ ಆಯಾ 
ವೃಂದಗಳಿಗೆ ನಿಗದಿಯಾದ ಕೋಟಾದ ಹುದ್ದೆಗಳನ್ನು 
ಪರಿಷ್ಠರಿಸಬೇಕಾಗಿದೆ ಆದ್ದರಿಂದ . ರಾಜ್ಯದ ಎಲ್ಲಾ 
ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಂದ 
ಸಮಗ್ರಮಾಹಿತಿಯನ್ನು ಪಡೆದು ನೇರ ನೇಮಕಾತಿ 
ಮತ್ತು ಬಡ್ತಿ ಹುದ್ದೆಗಳ ಮಾಹಿತಿಯನ್ನು ತಯಾರಿಸಲು 


ಪದವಿಪೂರ್ವ ' ಶಿಕ್ಷಣ ಇಲಾಖೆಯಲ್ಲಿ 12857 
ಉಪನ್ಯಾಸಕರ ಹುದ್ದೆಗಳು ಮಂಜೂರಾಗಿದ್ದು, ವೃಂದ 
ಮತ್ತು ನೇಮಕಾತಿ ನಿಯಮಗಳಲ್ಲಿ ಶೇಕಡ 25 ರಷ್ಟು : 
ಅಂದರೆ 3214 ಹುದ್ದೆಗಳು ಬಡ್ತಿಗೆ ಖೀಸಲಾಗಿರುತ್ತವೆ. 
ಆದರೆ ಪ್ರಸ್ತುತ 3214 ಹುದ್ದೆಗಳ ಪೈಕಿ 3609 ಬಡ್ತಿ 
ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. . ಬಡ್ತಿ 
ಕೋಟಾದ ಹುದ್ದೆ ಖಾಲಿ ಇರುವುದಿಲ್ಲ. 


ಸಂಖ್ಯೆ: ಅಡಿ 126 ಡಿಜಿಡಬ್ಬ್ಯೂ 2019. 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. 


